ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1790 


ಸದಸ್ಯರ ಹೆಸರು 


ಡಾ: ವೈ.ಎ.ನಾರಾಯಣಸ್ವಾಮಿ 


ಉತ್ತರಿಸುವ ದಿನಾಂಕ 


19/03/2021 


ಉತ್ತರಿಸುವವರು 


ತೋಟಗಾರಿಕ ಮತ್ತು ರೇಷ್ಮೆ ಸಚಿವರು 


ಪ್ರಶ್ನೆಗಳು 


ಉತ್ತರ 


ಅ) 


ರಾಜ್ಯದಲ್ಲಿ ರೇಷ್ಮೆಯನ್ನು 
ಬೆಳೆಯುತ್ತಿರುವ ಜಿಲ್ಲೆಗಳು ಯಾವುವು; 
ಎಷ್ಟು ವಿಸ್ತೀರ್ಣದಲ್ಲಿ ರೇಷ್ಟೈಯನ್ನು 
ಬೆಳೆಯುತ್ತಿದ್ದಾರೆ; (ರೇಷ್ಠ್ಮೆ ತಳಿವಾರು, 
ಜಿಲ್ಲಾವಾರು ವಿವರಗಳನ್ನು 
ನೀಡುವುದು) 


ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ರೇಷ್ಠ ಕೃಷಿ 
ವ್ಯವಸಾಯವಿದ್ದು, 2020-21ನೇ ಸಾಲಿನ ಫೆಬ್ರವರಿ- 
2021ರ ಮಾಹೆಯ ಅಂತ್ಯಕ್ಕೆ 1,10,395.96 ಹೆಕ್ಟೇರ್‌ 
ಪ್ರದೇಶದಲ್ಲಿ ಹಿಪ್ಪುನೇರಳೆ ವಿಸೀರ್ಣವಿರುತ್ತದೆ. ರೇಷ್ಮೆ 
ತಳಿವಾರು, ಜಿಲ್ಲಾವಾರು ವಿವರಗಳನ್ನು ಅನುಬಂಧ-ಅ 
ರಲ್ಲಿ ನೀಡಿದೆ. 


ಆ) 


ರೇಷ್ಮೆ ಗೂಡಿಗೆ ಸರ್ಕಾರ ನೀಡುತ್ತಿರುವ 
ಪ್ರೋತ್ಸಾಹಧನ ಮೊತ್ತ ಎಷ್ಟು: 
ಯಾವಾಗಿನಿಂದ ಈ ಪ್ರೋತ್ಸಾಹಧನ 
ನೀಡಲು ಪ್ರಾರಂಭಿಸಲಾಯಿತು: 


ರೇಷ್ಮೆ ಗೂಡಿಗೆ ಸರ್ಕಾರ ನೀಡುತಿರುವ ಪ್ರೋತ್ಸಾಹಧನ 
ಪ್ರತಿ ಕೆ.ಜಿ. ಮಿಶ್ರತಳಿ ಗೂಡಿಗೆ ರೂ.30/- ರಂತೆ ಮತ್ತು 
ದ್ವಿತಳಿ ಗೂಡಿಗೆ ರೂ50!- ರಂತೆ ವಿತರಿಸಲು 
ಕ್ರಮಕ್ಸೆಗೊಳ್ಳಲಾಗುತ್ತಿದೆ. 


2020-21ನೇ ಸಾಲಿನಲ್ಲಿ 
ಸೆಷ್ಟೆಂಬರ್‌-2020ರ 
ನೀಡಲಾಗುತ್ತಿದೆ. 


ಏಪ್ರಿಲ್‌-2020 ರಿಂದ 
ವರೆಗೆ ಪ್ರೋತ್ಸಾಹಧನ 


ಇ) 


ಕಳೆದ ಮೂರು ವರ್ಷಗಳಲ್ಲಿ ರೇಷ್ಮೆ 


ಬೆಳೆಗಾರರಿಗೆ ನೀಡಿರುವ ಒಟ್ಟು 
ಪ್ರೋತಾಹಧನದ ಮೊತ್ತ ಎಷ್ಟು: 
(ವಿವರಗಳನ್ನು ಜಿಲ್ಲಾವಾರು 
ನೀಡುವುದು) 


2018-19ನೇ ಸಾಲಿನಲ್ಲಿ ರೇಷ್ಠ ಗೂಡಿನ ಧಾರಣೆ 
ಕಡಿಮೆಯಾದಾಗ ಸರ್ಕಾರವು ಮಧ್ಯೆ ಪುವೇಶಿಸಿ, 
ಸರ್ಕಾರದ ಅದೇಶ ಸಂಖ್ಯೆ ತೋಇ/115/ರೇಕ್ಕೇವಿ/2018, 
ದಿನಾಂ೦ಕ:26/07/2018 ರಂತೆ ಒಟ್ಟು ರೂ.2.89 ಕೋಟಿಗಳ 
ಮೊತ್ತವನ್ನು ರಕ್ಷಣಾತ್ಮಕ ದರವಾಗಿ 20819 ರೇಷ್ಮೆ 
ಬೆಳೆಗಾರರಿಗೆ ಪಾವತಿಸಲಾಗಿದೆ. 


2019-20ನೇ ಸಾಲಿನಲ್ಲಿ ರೇಷ್ಮೆ ಗೂಡಿನ ಧಾರಣೆಯು 
ಉತ್ತಮವಾಗಿದ್ದರಿಂದ ಪ್ರೋತ್ಸಾಹ ಧನವನ್ನು 
ನೀಡಿರುವುದಿಲ್ಲ. 


2020-21ನೇ ಸಾಲಿನಲ್ಲಿ ದಿನಾಂಕ:12/03/2021ರವರೆಗೆ 
ರೂ 3844 ಕೋಟಿಗಳ ಪ್ರೋತ್ಸಾಹ ಧನವನ್ನು 73774 
ರೇಷ್ಮೆ ಬೆಳೆಗಾರರ ಬ್ಯಾಂಕ್‌ ಖಾತೆಗೆ ನೇರವಾಗಿ ಜಮಾ 
ಮಾಡಲಾಗಿದೆ. 


2018-19 ಹಾಗೂ 2020-21ನೇ ಸಾಲಿನಲ್ಲಿ ಜಿಲ್ಲಾವಾರು/ 
ಮಾರುಕಟ್ಟೆವಾರು ರೇಷ್ನ್ಠೆ ಗೂಡಿಗೆ ನೀಡಲಾದ 
ರಕ್ಷಣಾತಕ ದರ/ ಪ್ರೋತ್ಸಾಹಧನದ ವಿವರಗಳನ್ನು 
ಆನುಬಂಧ-ಆ ರಲ್ಲಿ ನೀಡಿದೆ. 


2 


ಈ ಪ್ರೋತ್ಸಾಹಧನವನ್ನು ಹೆಚ್ಚಿಸಲು 
ಸರ್ಕಾರವು ನಿರ್ಧರಿಸಿದೆಯೇ: ಬಯಲು 
ಸೀಮೆ ಪ್ರದೇಶದ ರೇಷ್ಮ ಬೆಳೆಗಾರರಿಗೆ 
ಪ್ರೋತ್ಸಾಹಧನ ಹೆಚ್ಚಿಸಲು ಸರ್ಕಾರ 
ಯೋಚಿಸಿದೆಯೇ? 


ಉತ್ಪಾದನೆ ಹಾಗೂ ಉತ್ಸ್ಕಾದಕತೆ ವ್ಯತ್ಯಾಸದ 
ಆಧಾರದ ಮೇಲೆ ರೇಷ್ಮೆಗೂಡಿನ ಧಾರಣೆಯು 
ಕಡಿಮೆಯಾದಾಗ ರಕ್ಷಣಾತ್ಮಕ ದರ 4 
ಪೋತ್ನಾಹಧನ ನೀಡಲು ಕ್ರಮವಹಿಸಲಾಗುತ್ತಿದೆ. 
ಉತ್ಪಾದನೆ ಹಾಗೂ ಉತ್ಪಾದಕತೆಯ ಮೆಚ್ಚ 


ಹೆಚ್ಚಾದಲ್ಲಿ ಪ್ರೋತ್ಸಾಹಧನ ಹೆಚ್ಚಿಸಲು 
ಪರಿಶೀಲಿಸಲಾಗುವುದು. 

ರಾಜ್ಯದ ಎಲ್ಲಾ ರೇಷ್ಮೆ ಬೆಳೆಗಾರರಿಗೆ 
ಪ್ರೋತ್ಸಾಹಧನವನ್ನು ಒಂದೇ ರೀತಿಯಲ್ಲಿ 


ನೀಡಲಾಗುತ್ತಿದೆ, ಆದರೆ ಬಯಲು ಸೀಮೆ ಪ್ರದೇಶಕ್ಕೆ 


ಪ್ರತ್ಯೇಕವಾಗಿ ಸಾಗಾಣಿಕಾ ವೆಚ್ಚವನ್ನು 
ವೀಡಲಾಗುತಿದೆ. 
ಸಂಖ್ಯೆ: ರೇಷ್ಮೆ 69 ರೇಕೃವಿ 2021 A! 
(ಆರ್‌.ಶ೦ಕರ್‌) 


ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 


ವಿಧಾನಸಭಾ ಪ್ರಶ್ನೆ ಸಂಖ್ಯೆ 1790ಕ್ಕೆ ಅನುಬಂಧ-ಅ 


ಕ್ರಸಂ ಜಿಲ್ಲೆ ಎಂ-5 a1 ಎಸ್‌-36 | ಎಸ್‌-13 [ಎಸ್‌-34] ಎಳಾಲ್‌ [ಎಂ.ಅರ್‌.12|] ಜಿ ಜ2 |ಎಸ್‌-30] ಇತರೆ ಒಕ್ಞಾ 
1 [ಬೆಂಗಳೂರು ಗ್ರಾಮಾಂತರ 177.04 6963.15 7140.19 
2 |ಬೆಂಗಳೂರು ನಗರ 1087.68 3.40 12.10 1103.18 
3 [ಚಿಕ್ಕಬಳ್ಳಾಪುರ 239.00 21191.15 5.50 7.40| 21443.05 
4 |ಚಿತ್ರದುರ್ಗ 2182.95 2182.95 
5 [ದಾವಣಗೆರೆ 298.78 0.80 1.00 300.58 
6 [|ಕೋಲಾದ 14.40 20284.65| 10.00 3.20 0.80 20313.05 
7 ರಾಮನಗರ 1683.68 17821.80| 3.80 0.00| 0.00| 15.60 0.00| 3.00| 0.00| 0.00| 0.00| 19527.88 
8 |ಶಿವಮೊಗ್ಗ 238.27 238.27 
9 [ತುಮಕೂರು 14.88 4042.09 0.05 0.65 0.35 4058.02 
10 [ಚಾಮರಾಜನಗರ 306.55 1026.22 0.80]| 15.40) 0.80) 2.55 0.40| 1.80 1354.52 
11 |ಜಿಕ್ರಮಗಳೂದು 105.66 205.66 
12 [ದಕ್ಷಿಣ ಕನ್ನಡ 1.40 18.70 20.10 
13 [ಹಾಸನ 1830.64| 0.40 1.00 1832.04 
14 |ಕೊಡೆಗು 11.00 11.00 
15 [ಮಂಡ್ಯ 16867.22| 29.48 10.96 2.00 8.30| 16917.96 
16 [ಮೈಸೂರು 107.26 1914.33 0.40 5.00| 0.00| 1.10 0.40 0.40 2028.89 
17 |ಉಡುಖಿ 26.46 26.46 
18 |ಬಳ್ಳಾರಿ 26.00 2118.70 5.00 0.40 5.20 10.00 2165.30 
19 ಬೀದರ್‌ 458.30 458.30 
20 [ಕಲಬುರ್ಗಿ 781.29 781.29 
2 |ಕೊಷ್ಪಳ 491.84 491.84 
22 [ರಾಯಚೂರು 738.88 3.60 6.60 749.08 
23 | ಯಾದಗಿರಿ 233.99 6.20 240.19 
24 |ಬಾಗಲಕೋಚೆ 802.91 802.91 
25 |ಜೆಳಗಾವಿ 1166.74 1166.74 
26 [ವಿಜಯಾಪುರ 613.38 2.40 0.80 616.58 
27 [ಧಾರವಾಡ 203.95 203.95 
605.73 605.73 
2101.34 0.40 8.20]: 0.80 2110.74 
208.00| 0.00 0.00] 0.00 - - 2 ೭ § § 208.00 
31.28 1160.23 1191.51 
ರಾಜ್ಯದ ಒಟ್ಟು 2601.49| 107596.03| 53.53| 20.80] 0.80| 58.96 0.40| 38.65| 2.60| 6.60| 16.10] 110395.96 


ವಿಧಾನಸಭಾ ಪ್ರಶ್ನೆ ಸಂಖ್ಯೆ 1790ಕ್ಕೆ ಅನುಬಂಧ-ಆ 


2018-13 2020-21 
ಪೋಷ್‌ಾ ನದಿ. 
ಜ್ರ ಮಾಡುಕಟ್ಟಿಯ | (ರಶಣಾತ್ಮರ (ಪೊಪತ್ಯಹಧನ'ದಿ 
3 ಜಿಲ್ಲೆ ಹೆಸರ ದರ) 2019-20 12-03-2021 
ಈ (ರೂ.ಲಕ್ಷಗಳಲ್ಲಿ ರವರೆಗೆ) 
) (ರೂ.ಲಕ್ಷಗಳಲ್ಲಿ) 
1 ರಾಮನಗರ 39.49 1222.87 
2 ರಾಮನಗರ ಚನ್ನಪಟ್ಟಣ 25.37 57.23 
3 ಕನಕಪುರ 45,94 378.07 
4 ಶಿಡ್ಲಘಟ್ಟ 33.55 727.8 
5 ಚಿಕ್ಕಬಳ್ಳಾಪುರ ಚೆಂತಾಮಣಿ 5.30 65.12 
6 ಚಿಕ್ಕಬಳ್ಳಾಪುರ 3.48 35.79 
F ಹೆಚ್‌.ಕ್ರಾಸ್‌ 9.75 61.65 
8 ಕೋಲಾರ 13.98 280.17 
9 ಕೋಲಾರ ಕ್ಯಾಲಸೂರು 7.85 117.82 
10 ಸ್ಲೀನಿವಾಸಪುರ 5.28 44.93 
1 | ಬೆಂಗಳೂರು ಗ್ರಾ. ವಿಜಿಯಪುರ 7.33 136.11 
% ಸದರಿ ಸಾಲಿನಲ್ವಿ ನ 
A ಕೊಳ್ಳೇಗಾಲ 2.13 Fi ಸ 370.10 
13 ಸಂತೇಮರಹಳ್ಳಿ 3.05 ಧಾರಣೆ 37.80 
14 ಮ್ಯಹೂಡು ಮೈಸೂರು 9 pa 32.97 
ಪ್ರೋತ್ಠಾಹಧ 
15 ಮಂಡ್ಯ ಮಳವಳ್ಳಿ 10.69 ಹಾತ್‌ ರರ 46.55 
16 ಗದಗ ಶಿರಹಟ್ಟಿ, 10.19 ವಿತರಿಸಿರುವುದಿಲ್ಲ. 54.52 
17 ಹಾವೇರಿ ಹಾವೇರಿ 29.30 70.65 
. 7.53 
18 ಚಿಳಗಾಪಿ ಅಥಣಿ 7.58 1 
19 ಗೋಕಾಕ್‌ 5.79 13.13 
20 ಧಾರವಾಡ ರಾಯಪುರ 9.15 15.69 
21 wadidned ಮುದೋಳ 2.37 12.76 
22 ಇಳರಬ್‌ 1.96 0.20 
23 ಬಿಜಾಪುರ ಬಿಜಾಪುರ 2.23 9.69 
24 ಕಲಬುರಗಿ ಕಲಬುರಗಿ 4.78 22.54 
25 ಬೀದರ ಹುಮ್ಹಾಬಾದ್‌ 2.383 10.99 
26 ಹಾಸನ ಹಾಸನ 0 2.67 
ಒಟ್ಟು. 289.870 384.350 


